ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


: 136 
; ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


: 01.02.2021 K oo 
: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ. ಶಿಕ್ಷ ಣ ಸಚಿವರು 


ಜಾತಿ ಮತ್ತು ಪರಿಶಿಷ್ಠ ಪಂಗಡದ 
ರೋಗಿಗಳಿಗೆ ಉಚಿತ ಚಿಕಿತ್ಸೆ 
ನೀಡಲು ಬಳಕೆ ' ಮಾಡಿದ 
ಮೊತ್ತವೆಷ್ಟು (ಜಿಲ್ಲಾವಾರು ವಿವರ 


ಕ್ರಸಂ. ತ್ನ ಉತ್ತರ 
ಅ ಕಳೆದ 5 ವರ್ಷಗ ಪಕಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸುವರ್ಣ 


ಆರೋಗ್ಯ ಸುರಕ್ಷಾ ಟಿ ಟ್ರಸ್ಟ್‌ ಅಡಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ಪರಿಶಿಷ್ಟ | 
ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೋಗಿಗಳಿಗೆ ಉಚಿತ ಚಿಕಿತ್ಸೆ 
ನೀಡಲು ಬಳಕಿ ಮಾಡಿದ ಮೊತ್ತ ರೂ.61,528.64 ಲಕ್ಷ ಆಗಿರುತ್ತದೆ. 
ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


ನೀಡುವುದು) 
ಆ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ] 1 ಹಟುಂಬದ್‌ ವಾರ್ಷಿಕ ಆದಾಯ ರೂ.250 ಲಕ್ಷದೆ `ಒಳಿಗೆ 
ಪಂಗಡದ ವೈದ್ಯಕೀಯ | ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವೈದ್ಯಕೀಯ 


ವಿದ್ಯಾರ್ಥಿಗಳಿಗೆ ಯಾವ ಯಾವ 
ಸೌಲಭ್ಯಗಳನ್ನು ನೀಡಲಾಗುತ್ತದೆ? 


ದ್ಯಾರ್ಥಿಗಳಿಗೆ ಮರುಪಾವತಿ ಮಾಡಲಾಗದ ಕಡ್ಡಾಯ ಶುಲ್ಕಗಳನ್ನು 
ಹಾಗೂ ಭಾರತ ಸರ್ಕಾರದ ಮೆಟ್ಟಕ್‌ ನಂತರದ ವಿದ್ಯಾರ್ಥಿವೇತನ 
ಮಾರ್ಗಸೂಚಿಗಳನ್ವಯ ಡೇ ಸ್ವಾಲರ್‌ ವಿದ್ಯಾರ್ಥಿಗಳಿಗೆ ಮಾಸಿಕ 
ರೂ.550/-ಗಳ ನಿರ್ವಹಣಾ ಮೆಚ್ಚ ಮತ್ತು ಹಾಸ್ಟೆಲ್‌ ವಿದ್ಯಾರ್ಥಿಗಳಿಗೆ 
ಮಾಸಿಕ ರೂ.1200/-ಗಳ ನಿರ್ವಹಣಾ ವೆಚ್ಚ ನೀಡಲಾಗುತ್ತಿದೆ. 

2. ರೂ.2.50 ಲಕ್ಷದಿಂದ 10 ಲಕ್ಷದವರೆಗೆ ಕುಟುಂಬದ ವಾರ್ಷಿಕ 
ಆದಾಯ ಮಿತಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ 
ಸರ್ಕಾರ ನಿಗಧಿಪಡಿಸಿದ ವಿದ್ಯಾರ್ಥಿವೇತನವನ್ನು ಮಂಜೂರು 
ಮಾಡಲಾಗುತ್ತಿದೆ. 


3. ವೈದ್ಯಕೀಯ ಕೋರ್ಸ್‌ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ 
ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 

1. ಲ್ಯಾಪ್‌ ಟಾಪ್‌ (ವಾರ್ಷಿಕ ಆದಾಯ "ರೂ.5.00 ಲಕ್ಷದ 
ಒಳಗಿರುವ ವಿದ್ಯಾರ್ಥಿಗಳಿಗೆ ) 


2. Stethoscope, Apron, emergency light, BP 


apparetus and printers, mask and gloves. 
3. ವೈದ್ಯಕೀಯ ಪುಸ್ತಕಗಳ ಖರೀದಿ. 


4. ಬೋಜನಾ ವೆಚ್ಚ ಒದಗಿಸುವುದು. 
5. ರೋಗಿಗಳಿಗೆ ಉಚಿತ ಚಿಕಿತ್ಸೆ 


6. ಶುಲ್ಕ ಮರುಪಾವತಿ. 


ಆಕಿಕ05 ಎಸ್‌ಬಿ 3027 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ನನ್ನಾಟತ್ಯ ವಿಧಾನ ಹೇಖ್ಯತಿಸೆ ಚಾಸ್ಯ ಸುಮಿತಿಲ್ಲವ ತಸ್ಯ; 136 ಫೆ 


PE 


ks ಅನುಬಂಧ 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಪಾವತಿ ಮಾಡಲಾದ ವೆಚ್ಚದ 
ವಿವರ. 
2016-17 ರಿಂದ 2020-21ನೇ ಡಿಸೆಂಬರ್‌ ಅಂತೃದ ವರೆಗೆ. 


.ರೂಲಕ್ಷೆ: ಗಳಲ್ಲಿ 
[ಕ್ರಸಂ ಫಲಾನುಭವಿ ಜಿಲ್ಲೆ ಪರಿಶಿಷ್ಟ ಜಾತಿ | ಪರಿಶಿಷ್ಟಪಂಗಡ | ಒಟ್ಟುಮೊತ್ತ 
1 ಬಾಗಲಕೋಟೆ 1266.93 213.88 1480.81 
2 ಬಳ್ಳಾರಿ 1608.85 3096.65 _ 4705.50 
| "1 ಬೆಳೆಗಾವಿ | 2564.14 1261.67 3825.81 
4 ಚಂಗಧೂರು ಗ್ರಾಮಾಂತರ 1208.61 102 1299.83 
Fs ಪರಾ ಇಗ] 05 77370 PET 
6 ಬೀದರ್‌ ' 952.1 248.31 1200.42 
] ಚಾಮರಾಜನಗರ [ pT 4630 | 245670 nl 
8 | ಚಿಕ್ಕಬಳ್ಳಾಪುರ [EXON ON 92447 
[— ಚಕ್ಳಮಂಗಳೊರು F812 1 T0845 | 1056.61 
10 ಚಿತ್ರದುರ್ಗ 14658 | 1498.54 Ty 258407 | 
| ದ್‌ಣ ಕನ್ನಡ 4739 39.99| 668] 
12 'ದಾವಣಗರೆ $11.96 390.57 1702.53 
3 | ಧಾರವಾಡ 0900 507 7435.78 | 
14 ಗದಗ ; 829.52 89.45 918.97 
5 ಹಾಸನ 1019.69 | 8581 1 1105.50 
16 ಹಾವೇರಿ fe 1284.59 211.90 |. 1496.48 
17 r ಕಲಬುರಗಿ IE 353420 115.54 3649.74 
18 ಕೊಡಗು | 140.06 50.75 190.81 
19 ಫೋಲಾರ If ಸ್ಪ 27639 313.37 3109.77 | 
20 ಕೊಪ್ಪಳ ol 1424.85 24536 1670.22 
21 "ಮಂಡ್ಯ 1754.44 183.74 1938.18 
22 | ಷೃಸೂರು” FIED 80ND | 083 | 
2 ರಾಯಚೂರು 129425 | 2328.37 3622.62 
3 ರಾಮನಗರ 36740 | 3 57 
25 ಶಿವಮೊಗ್ಗ 2463.89 213.49 2677.38 
26 ತುಮಕೂರು 1641.33 353.17 T9450 | 
27 ಉಡುಪಿ [ 114.60 § 60.10 | 174.70 | 
28 ಉತ್ತರ ಕನ್ನಡ SE 104.22 | 5224 156.47 
39 ವಿಜಯಪುರ 2638.85 103.35 2742.20 
30 ಯಾದಗಿರಿ | 421.67 1007.00 1428.67 
L ಒಟ್ಟು: 45835.09 15693.55 61528.64 


| 
| 
i 
| 


